ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 214 
2 ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯ 
3 ಉತ್ತರಿಸುವ ದಿನಾಂಕ 19-07-2019 13 
4 ಉತ್ತರಿಸುವವರು ಉಪ ಮುಖ್ಯಮಂತ್ರಿಗಳು 
ಪ್ರ.ಸಂ. ಪ್ರಶ್ನೆ ಉತ್ತರ 
ಬೆಂಗಳೂರು ಮಹಾನಗರದಲ್ಲಿ ಒಟ್ಟು] ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ 
ಅ) | ಎಷ್ಟು ಆಸ್ತಿಗಳನ್ನು ಗುರುತಿಸಲಾಗಿ | ವ್ಯಾಪ್ತಿಯಲ್ಲಿ ಈ ಕೆಳಕಂಡಂತೆ ವಲಯವಾರು 
ರುತ್ತದೆ; (ವಲಯವಾರು ಮಾಹಿತಿ| ಆಸ್ತಿಗಳನ್ನು ಗುರುತಿಸಲಾಗಿದೆ. 
ಒದಗಿಸುವುದು) 
ಶು. ಸಂ ಗುರುತಿಸಲಾಗಿರುವ 
ಸಂ ಸ್ವತ್ತುಗಳು 
1 | ಬೊಮ್ಮನಹಳ್ಳಿ 270230 
2 | ದಾಸರಹಳ್ಳಿ 85355 
3 ಪೂರ್ವ 304859 
4 | ಮಹದೇವಪುರ 336503 
5 |ರಾ.ರಾಾನಗರ 239296 
6 [ದಕ್ಷಿಣ 268557 
7 (ಪಶ್ಚಿಮ 225924 
8 | ಯಲಹಂಕ 188356 
ಒಟ್ಟು 1919080 


2018-19ರ ಅವಧಿಗೆ ಸಂಬಂಧಿಸಿದಂತೆ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಆ ಎಷ್ಟು ತೆರಿಗೆಯನ್ನು ವಸೂಲಿ| ವ್ಯಾಪ್ತಿಯಲ್ಲಿ 2018-19ನೇ ಸಾಲಿಗೆ 

ಮಾಡಲಾಗಿದೆ; ರೂ.254243 ಕೋಟಿಗಳ ಆಸ್ತಿ ತೆರಿಗೆಯನ್ನು 
ಸಂಗ್ರಹಿಸಲಾಗಿರುತ್ತದೆ. 

ಬೆಂಗಳೂರು ಮಹಾನಗರ ಹಾಲಿಕೆಗೆ| ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ 

ಇ) |ಸುಮಾರು ವರ್ಷಗಳಿಂದ ಕೆಲವು | ವ್ಯಾಪ್ತಿಯಲ್ಲಿ ಹಲವಾರು ಕಂಪನಿಗಳು / 

ಪ್ರತಿಷ್ಠಿತ ಕಂಪನಿಗಳು / ಸಂಸ್ಥೆಗಳು | ಸಂಸ್ಥೆಗಳು ಆಸ್ತಿತೆರಿಗೆ ಪಾವತಿಸದೇ ಬೇ-ಬಾಕಿ 


ತೆರಿಗೆ ಪಾವತಿಸದಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


ಉಳಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. 


ಈ) 


ಈ ಸಂಸ್ಥೆಗಳಿಂದ ತೆರಿಗೆಯನ್ನು 
ವಸೂಲಿ ಮಾಡಲು ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? 


ಸದರಿ ಸಂಸ್ಥೆಗಳಿಂದ ತೆರಿಗೆಯನ್ನು ವಸೂಲಿ 
ಮಾಡಲು ಕೆಎಂಸಿ ಕಾಯ್ದೆ ಹಾಗೂ 
ಅದರಡಿಯಲ್ಲಿ ರಚಿಸಲಾದ ನಿಯಮಾವಳಿ 
ಗಳಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ನಅಇ 64 ಎಂಎನ್‌ಯು 2019 


